ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 16-03-2021 ಪುಶ್ನೆ ಸ೦ಖ್ಯೆ: 1090 (1393) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಲೇತ) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಸಚಿವರು 


ವಿಷಯ : ಆಹಾರ ಕಲಬೆರಕೆ ತಪ್ಪಿಸಲು ಕ್ರಮ 


(ಅ) ರಾಜ್ಯದ ಹೋಟೆಲ್‌ ಮತ್ತು ಇತರೆ ಆಹಾರ ವಿತರಣೆ ಸ್ಥಳಗಳಲ್ಲಿ ಆಹಾರ 
ಕಲಬೆರಕೆಯಾಗುತ್ತಿದ್ದು, ಇದರಿಂದ ಜನರ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು 
ಉಂಟಾಗುತ್ತಿರುವ ಬಗ್ಗೆ ಸರ್ಕಾರ ಯಾವ ಕ್‌ರಮ ಕೈಗೊಂಡಿದೆ; 


(ಆ) ಪುಡ್‌ ಇನ್ಸ್‌ಪೆಕ್ಟರ್‌ಗಳು ಎಷ್ಟು ಕಡೆ ತಪಾಸಣೆ ಮಾಡಿ ಆಹಾರ ಕಲಬೆರಕ 
ಪ್ರಕರಣಗಳನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಂಡಿದ್ದಾರೆ; (ಕಳೆದ 2 ವರ್ಷಗಳ ಮಾಯಿತಿ 
ನೀಡುವುದು) 


(ಇ) ಎಷ್ಟು ಹೋಟೆಲ್‌ ಮಾಲೀಕರ ಮೇಲೆ ಕಲಬೆರಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 
ಕೇಸುಗಳನ್ನು ದಾಖಲಿಸಲಾಗಿದೆ; ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ? 


